ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸಬೇಕಾದ ಸಚಿವರು 


577 


ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 

24.09.2020 

ಮಾನ್ಯ ಮುಖ್ಯಮಂತ್ರಿರವರು 


ಕಸಂ ಪಶ್ನೆ ಉತ್ತರ 

ಅ) | ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವು | ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. 
ಜನರಿಗೆ ಹಲವಾರು ಬಡಾವಣೆಗಳನ್ನು 
ನಿರ್ಮಿಸಿದ್ದು, ನಿರ್ಮಿಸಲಾಗಿರುವ ಅನೇಕ 
ಬಡಾವಣೆಗಳಲ್ಲಿ ಮೂಲಭೂತ ಸೌಲಭ್ಯಗಳ 
ಕೊರತೆ ಇರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 

ಆ) | ಬಂದಿದ್ದಲ್ಲಿ ಬೆಂಗಳೂರು ಅಭಿವೃದ್ಧಿ ಬೆಂಗಳೂರು ಅಭಿವೃದ್ದಿ ಪ್ರಾಧಿಕಾರದಲ್ಲಿ ಬಡಾವಣೆಗಳನ್ನು 
ಪ್ರಾಧಿಕಾರವು ನಿರ್ಮಿಸಿದ ಯಾವ ಯಾವ | ಅಭಿವೃದ್ಧಿಪಡಿಸಲು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಹಾಗೂ 
ಬಡಾವಣೆಗಳು ಮೂಲಭೂತ ಸವಲತ್ತುಗಳ ನಾಡಪುಭು ಕೆಂಪೇಗೌಡ ವಿಭಾಗಗಳಿರುತ್ತವೆ, 
ಕೊರತೆ ಎದುರಿಸುತ್ತಿದೆ; Ky 

ಹೂರ್ವ ವಿಭಾಗದ ಬಡಾವಣೆಗಳಲ್ಲಿ ಮೂಲ ಭೂತ 
ಸೌಕರ್ಯಗಳನ್ನು ಕಲ್ಪಿಸಿ ಬಡಾವಣೆಗಳನ್ನು ಮುಂದಿನ 


ನಿರ್ವಹಣೆಗಾಗಿ ಬಿ.ಬಿ.ಎಂ.ಪಿ ಗೆ ಹಸ್ತಾಂತರಿಸಲಾಗಿದೆ. 


ಉತ್ತರ ವಿಭಾಗದ ವ್ಯಾಪ್ತಿಯಲ್ಲಿ ಬರುವ ಹಳೆಯ ಬಡಾವಣೆಗಳಲ್ಲಿ 
ಮೂಲ ಭೂತ ಸೌಕರ್ಯಗಳನ್ನು ಕಲ್ಪಿಸಿ ಬಡಾವಣೆಗಳನ್ನು 
ಮುಂದಿನ ನಿರ್ವಹಣೆಗಾಗಿ ಬಿ.ಬಿ.ಎಂ.ಪಿ ಗೆ ಹಸ್ತಾಂತರಿಸಲಾಗಿದೆ. 
ಪ್ರಾಧಿಕಾರದಡಿಯಲ್ಲಿರುವ ಅರ್ಕಾವತಿ ಬಡಾವಣೆಯಲ್ಲಿ ಈಗಾಗಲೇ 
ಮೂಲ ಭೂತ ಸೌಕರ್ಯಗಳಾದ ರಸೆ ನೀರು ಸರಬರಾಜು 
ಮತ್ತು ಒಳ ಚರಂಡಿ, ವಿದ್ಯುತ್‌ ಕಾಮಗಾರಿ ಪ್ರಗತಿಯಲ್ಲಿರುತ್ತದೆ. 


ಪಶ್ಚಿಮ ವಿಭಾಗದ ವ್ಯಾಪ್ತಿಯಲ್ಲಿ ಬರುವ ಹಳೆಯ ಬಡಾವಣೆಗಳಲ್ಲಿ 
ಮೂಲ ಭೂತ ಸೌಕರ್ಯಗಳನ್ನು ಕಲ್ಪಿಸಿ ಬಡಾವಣೆಗಳನ್ನು 
ಮುಂದಿನ ನಿರ್ವಹಣೆಗಾಗಿ ಬಿ.ಬಿ.ಎಂ.ಪಿ ಗೆ ಹಸ್ತಾಂತರಿಸಲಾಗಿದೆ. 
ಪ್ರಾಧಿಕಾರದಡಿಯಲ್ಲಿರುವ ಸರ್‌.ಎಂ.ವಿಶ್ಲೇಶ್ವ್ನರಯ್ಯ ಬಡಾವಣೆಯಲ್ಲಿ 


ಈಗಾಗಲೇ ಮೂಲ ಭೂತ ಸೌಕರ್ಯಗಳಾದ ರಸ್ಥೆ ನೀರು 
ಸರಬರಾಜು ಮತ್ತು ಒಳ ಚರಂಡಿ ಹಾಗೂ ವಿದ್ಯುತ್ತಿನ 


ಅನುಕೂಲತೆಗಳನ್ನು ಶೇ. 90 ರಷ್ಟು ಪೂರ್ಣಗೊಳಿಸಿದ್ದು ಉಳಿದ 
ಕಾಮಗಾರಿಗಳು ಪ್ರಗತಿಯಲ್ಲಿರುತ್ತದೆ. 


ನಾಡಪುದು ಕೆಂಪೇಗೌಡ ಬಡಾವಣ ರಚಿಸುವ ಕಾಮಗಾರಿಯು 
ನಿರ್ಮಾಣ ಹಂತದಲ್ಲಿದ್ದು, ಈಗಾಗಲೇ ಮೂಲ ಭೂತ 
ಸೌಕರ್ಯಗಳಾದ ರಸ್ತೆ, ನೀರು ಸರಬರಾಜು ಮತ್ತು ಒಳ :ಚೆರಂ೭, 
ವಿದ್ಯುತ್‌ ಕಾಮಗಾರಿ ಪ್ರಗತಿಯಲ್ಲಿರುತ್ತದೆ. ' 


ದಕ್ಷಿಣ ವಿಭಾಗದ ವ್ಯಾಪ್ತಿಯಲ್ಲಿ ಬರುವ ಹಳೆಯ ಬಡಾವಣೆಗಳಲ್ಲಿ 
ಮೂಲ ಭೂತ ಸೌಕರ್ಯಗಳನ್ನು ಕಲ್ಪಿಸಿ ಬಡಾವಣೆಗಳನ್ನು 
ಮುಂದಿನ ನಿರ್ವಹಣೆಗಾಗಿ ಬಿ.ಬಿ.ಎಂ.ಪಿ ಗೆ ಹಸ್ತಾಂತರಿಸಲಾಗಿದೆ. 
ಪ್ರಾಧಿಕಾರದಡಿಯಲ್ಲಿರುವ ಜೆ.ಪಿ.ನಗರ 8ನೇ ಫೇಸ್‌ 
ಬಡಾವಣೆಯಲ್ಲಿ ಮೂಲ ಭೂತ ಸೌಕರ್ಯಗಳನ್ನು 
ಒದಗಿಸಲಾಗಿರುತ್ತದೆ. 


ಬನಶಂಕರಿ 6ನೇ ಹಂತದ ಬಡಾವಣೆಗಳು 1 ರಿಂದ 11ನೇ ಬ್ಲಾಕ್‌ 
ರಲ್ಲಿ ಪ್ರಾಧಿಕಾರದ ವತಿಯಿಂದ ಕುಡಿಯುವ ನೀರಿನ ಮತ್ತು 
ಒಳಚರಂಡಿ ವ್ಯವಸ್ಥೆ ್ವೆಗಾಗಿ ಕೊಳವೆಗಳನ್ನು ಅಳವಡಿಸಲಾಗಿರುತ್ತದೆ. 
ಬೆಂಗಳೂರು MS ವತಿಯಿಂದ ನೆಲಮಟ್ಟದ ನೀರು 
ಸಂಗ್ರಹಣಾ ತೊಟ್ಟಿಯ ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿದ್ದು 
ಹೂರ್ಣಗೊಂಡ ನಂತರ ಸಂಪರ್ಕ ಕಲ್ಲಿಸಬೇಕಾಗಿರುತ್ತದೆ. 


ಮುಂದುವರೆದ ಬನಶಂಕರಿ 6ನೇ ಹಂತದ ಬಡಾವಣೆಗಳು (4ನೇ ಬಿ. 
ಹೆಚ್‌ ಮತ್ತು ಟಿ ಬ್ಲಾಕ್‌ ಬಡಾವಣೆಗಳು) :- ಬೆಂಗಳೂರು 
ಜಲಮಂಡಳಿ ವತಿಯಿಂದ ಕಾವೇರಿ ಕುಡಿಯುವ ನೀರಿಗಾಗಿ 
ಕೊಳವೆ ಮಾರ್ಗಗಳನ್ನು ಅಳವಡಿಸುವ ಕಾರ್ಯ 
ಪ್ರಗತಿಯಲ್ಲಿರುತ್ತದೆ. ಮುಂದುವರೆದು, ಒಳಚರಂಡಿ ವ್ಯವಸ್ಥೆ ಮತ್ತು 
5TP ನಿರ್ಮಾಣದ ಡಿಪಿಆರ್‌ನ್ನು ಪರಿಷ್ಕತಗೊಳಿಸಿ ಸಲ್ಲಿಸುವಂತೆ 
ಬೆಂಗಳೂರು ಜಲಮಂಡಳಿಯವರನ್ನು ಕೋರಿದ್ದು ಪ 

ಡಿಪಿಆರ್‌ನ್ನು ಸಲ್ಲಿಸಿದ ನಂತರ ಪ್ರಾಧಿಕಾರದ ಸಭೆಯ 
ಅನುಮೋದನೆ ಪಡೆದು ಮುಂದಿನ ಕ್ರಮವಹಿಸ ಲಾಗುವುದು. 


ಅಂಜನಾಪುರ ಹಾಗೂ ಮುಂದುವರೆದ ಅಂಜನಾಹುರ 
ಬಡಾವಣೆಗಳು (1 ರಿಂದ 11ನೇ ಬ್ಲಾಕ್‌):- ಸದರಿ ಬಡಾವಣೆಗಳಿಗೆ 
ಪ್ರಾಧಿಕಾರದ ವತಿಯಿಂದ ಕುಡಿಯುವ ನೀರಿನ ಮತ್ತು ಒಳಚರಂಡಿ 
ವ್ಯವಸ್ಥೆಗಾಗಿ ಕೊಳವೆಗಳನ್ನು ಅಳವಡಿಸಲಾಗಿರುತ್ತದೆ. ಬೆಂಗಳೂರು 
ಭಿಲಪುಕಿನತಿ ವತಿಯಿಂದ ನೆಲಮಟ್ಟದ ನೀರು ಸಂಗಹಣಾ 
ತೊಟ್ಟಿಯ ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿದ್ದು 
ಪೂರ್ಣಗೊಂಡ ನಂತರ ಸಂಪರ್ಕ ಕಲ್ಲಿಸಬೇಕಾಗಿರುತ್ತದೆ ಹಾಗೂ 
TP ಯನ್ನು ನಿರ್ಮಾಣ ಮಾಡಬೇಕಾಗಿರುತ್ತದೆ. ಮುಂದುವರೆದು, 
ಬಡಾವಣೆ ನಿರ್ಮಾಣದ ಸಮಯದಲ್ಲಿ ರಸ್ತೆ ಹಾಗೂ 
ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗಿರುತ್ತದೆ. ಆದರೆ ಕೆಲವು 
ರಸ್ತೆಗಳನ್ನು ದುರಸಿ ಮತು ನಿರ್ವಹಣೆ ಮಾಡಬೇಕಾಗಿದ್ದು, 
ದುರಸ್ಥಿಗೆ ಸಂಬಂಧಿಸಿದಂತೆ ಅಂದಾಜುಗಳನ್ನು ತಯಾರಿಸಿ 


ಪ್ರಾಧಿಕಾರದ ಸಜೆಗೆ ಮಂಡಿಸಲಾಗಿದ್ದು, ' ಅನುಮೋದನೆಯಾದ 


ಸಂತರ ಮುಂದಿನ ಕ್ರಮವಹಿಸಲಾಗುವುದು. 


ಜೆ.ಪಿ.ನಗರ 9ನೇ ಹಂತದ ಬಡಾವಣೆ :- ಸದರಿ ಬಡಾವಣೆಗೆ 
ಪ್ರಾಧಿಕಾರದ ವತಿಯಿಂದ ರಸ್ತೆ ಹಾಗೂ ಮೂಲಭೂತ 
ಸೌಲಭ್ಯಗಳನ್ನು ಒದಗಿಸಲಾಗಿರುತ್ತದೆ. ಬೆಂಗಳೂರು ಜಲಮಂಡಳಿ 
ವತಿಯಿಂದ ಕುಡಿಯುವ ನೀರಿನ ಮತ್ತು ಒಳಚರಂಡಿ ವ್ಯವಸ್ಥೆಗಾಗಿ 
ಕೊಳವೆಗಳನ್ನು ಅಳವಡಿಸಲಾಗಿದ್ದು, ಇನ್ನೂ ಕೆಲವು ಭಾಗಗಳಲ್ಲಿ 
ಅಳವಡಿಸಬೇಕಾಗಿರುತ್ತದೆ. ಕಾಮಗಾರಿ ಪೂರ್ಣಗೊಂಡು" ನಂತರ 


ಬೆಂಗಳೂರು ಜಲಮಂಡಳಿ ವತಿಯಿಂದ ಸಂಪರ್ಕ 
ಕಲ್ಲಿಸಬೇಕಾಗಿರುತ್ತದೆ. 

ಇ) | ಅಂತಹ ಬಡಾವಣೆಗಳಲ್ಲಿ ಜನರಿಗೆ ಬೇಕಾದ | ಈಗಾಗಲೇ ಮೇಲಿನಂತೆ ಬಹುತೇಕ ಬಡಾವಣೆಗಳಲ್ಲಿ pi 
ಏಸ್ತಾರವಾದ ರಸ್ತೆ ಶುದ್ಧ ಕುಡಿಯುವ ರಸ್ತೆ, ವಿದ್ಯುತ್‌ ಅನ್ನು ಕಲ್ಪಿಸಲಾಗಿದ್ದು, ಶುದ್ದ ಕುಡಿಯುವ ನೀರಿನ 
ನೀರಿನ ಪೂರೈಕೆ, ಒಳಚರಂಡಿ ಹಾಗೂ ಪೂರೈಕೆ ಮತ್ತು ಒಳ ;ಚರಂಡಿ ಕಾಮಗಾರಿಗಳು ಪ್ರ ಪ್ರಗತಿಯ ್ಲರುತವೆ. 

ವಿದ್ಯುತ್ತಿನ ಅನುಕೂಲತೆ ಒದಗಿಸಲು 
ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ; 

ಈ) | ಬೆಂಗಳೂರು ನಗರದ ಕೆಲವು ಭಾಗಗಳು | ಪ್ರಾಧಿಕಾರದಿಂದ ಪ್ರಸ್ತುತ ನಾಡಪ್ರಭು ಕೆಂಪೇಗೌಡ ಬಡಾವಣೆ |_ 
ಈಗಾಗಲೇ ದೊಡ್ಡ ಪ್ರಮಾಣದಲ್ಲಿ | ನರ್ಮುಸುತ್ತಿದ್ದು, ಸದರಿ ಬಡಾವಣೆಗೆ ಕಾವೇರಿ 5ನೇ ಹಂತದ 
ಕುಡಿಯುವ ನೀರಿನ ಸಮಸ್ಯೆಯನ್ನು | ್ಲೂಜ್ಞನೆಯಲ್ಲಿ ನೀರು ಪೂರೈಕೆಯನ್ನು ಪಡೆದುಕೊಳ್ಳಲಾಗುವುದು, 
ಎದುರಿಸುತ್ತಿದ್ದು, ಹೊಸದಾಗಿ 3 ಸ ೪ 


ನಿರ್ಮಿಸುತ್ತಿರುವ ಬಡಾವಣೆಗಳಿಗೆ ಯಾವ 
ಮೂಲಗಳಿಂದ ನೀರು ಒದಗಿಸಲು 
ಯೋಜನೆ ರೂಪಿಸಲಾಗಿದೆ? 


ಈ ಸಂಬಂಧ ಬೆಂಗಳೂರು ಜಲಮಂಡಳಿ ರವರು ಒಪ್ಪಿಗೆ 
ಪತ್ರವನ್ನು ನೀಡಿರುತ್ತಾರೆ. 


ಅರ್ಕಾವತಿ ಬಡಾವಣೆಗೆ ಸಂಬಂಧಿಸಿದಂತೆ ಕುಡಿಯುವ ನೀರು 
ಮತ್ತು ಒಳಚರಂಡಿ ಕಲ್ಲಿಸಲು ಯೋಜನಾ ವರದಿ ತಯಾರಿಸಲು 
ಬೆಂಗಳೂರು ಜಲಮಂಡಳಿ ಸಂಸ್ಥೆ ಸ್ಥಗೆ ರೂ.75.00 ಲಕ್ಷಗಳ ಠೇ ವಣಿ 
ನೀಡಲಾಗಿದೆ. 


ಸಂಖ್ಯೆ; ನಅಇ 61 ಬೆಂಭೂಸ್ವಾ 2020 


